ಡಾ। ರಾಜಾರಾಮ ಹೆಗಡೆ 


ಕೆಳದಿಯ ಕಾಲದ ದೇವಾಲಯಗಳಲ್ಲಿ ಇಸ್ಲಾಮಿಕ್‌ ವಿನ್ಯಾಸಗಳ 


ಸಂಯೋಜನೆ: 


ಭಾರತದಲ್ಲಿ  ಇಂಡೋ-ಇಸ್ತಾಮಿಕ್‌ ಶೈಲಿಯ 
ವಾಸ್ತುಗಳ ಆರಂಭವಾಗುವಷ್ಟರಲ್ಲಿಯೇ ಭಾರತೀಯ 


ದೇವಾಲಯ ವಾಸ್ತು ನಿರ್ಮಾಣ ಪರಂಪರೆ ಸುವೃವ 
ಸಿತವಾಗಿ ಬೆಳೆದು ದೇಶದ ಉದ್ದಗಲಕ್ಕೂ ಅದರ 
ಶಾಸ್ತ್ರ ಗ್ರ ಥಗಳು ಪ್ರಚಲಿತದಲ್ಲಿದ್ದವು. ಈ ನಿರ್ಮಾ ಣ 
ಶೈಲೆಯ” ಜಾ ಧಾರ್ಮಿಕ ವಿಧಿ ವಿಧಾನಗಳು, ಪೌರಾ 
ಚು ತಾತ್ವಿಕ ಸಂಕೇತಗಳು ಹಾಸುಹೊಕ್ಕಾಗಿ ಹರಳುಗ 

ದ್ದವು. ಮುಸ್ಲಿಂ ಶೈಲಿ ಪ್ರಾರಂಭದಲ್ಲಿ * ಭಾರತೀಯ 
ಬಲಗಳ ಸಹಾಯದಿಂದ ಹೇರಳವಾಗಿ ಭಾರತೀಯ 
ಅಂಶಗಳನ್ನು ಅಳವಡಿಸಿಕೊಂಡು ಹದಿನಾಲ್ಕನೆಯ ಶತ 
ಮಾನದಲ್ಲಿ ದಕ್ಷಿಣದಲ್ಲಿ ಪ್ರಚಲಿತದಲ್ಲಿ ಬರುವ ವೇಳೆಗೆ 
ತನ್ನದೇ ವಿಶಿಷ್ಟವಾದ ಭಾರತೀಯ ಮುಸ್ಲಿಂ ಶೈಲಿ 
ಯಾಗಿ ಮಾರ್ಪಟ್ಟಿತ್ತು. ಆದರೂ ಭಾರತೀಯ ವಾಸ್ತು 
ಪದ್ದತಿಗೂ ಒಂದು. ಮೂಲಭೂತ ಭಿನ್ನತೆಯಿತ್ತು. 
ಅದೆಂದರೆ ವಾಸ್ತು ನಿರ್ಮಾಣ ತಂತ್ರ. ಛಾವಣೆಗಳನ್ನು 


ಧರಿಸಲಿಕೆ ಕಮಾನುಗಳು ಹಾಗೂ ಅಚ್ಚಾದಿಸಲಿಕ್ಕೆ 

ಖು ಟ್ರ ಇ 
ಗುಂಬಜಗಳು ಇಂಡೋ ಇಸ್ಲಾಮಿಕ್‌ ಶೈಲಿಯಲ್ಲಿ ಬಳ 
ಸಯುಲಿದ್ದರೆ . ಶೈಲಿಯಲ್ಲಿ ಕಂಬಗಳು 


ಲಕಿ ಉಪಯೊ ಯ ನ ಅಡ್ಡ 

ಹಲಿಗೆಗಳನ್ನಿಡತ್ತಾ ಮುಚ್ಚುವ ಲ್ಯಾಂರ್ಟ್ಮ ಕ್ರಾಸ್ತ ಪದ್ಧತಿ 
ಅಥವಾ ಅಂಕಣ ಮುಚ್ಚಿಕೆಯ ಪದ್ಧತಿ ರೂಢಿಯ 
ಲ್ಲಿತ್ತು.' ಕೇವಲ ನಿರ್ಮಾಣ ತಂತ್ರವೊಂದೇ ಅಲ್ಲದೇ 
ಕಲಾತ್ಮಕ್ಕ ಧಾರ್ಮಿಕ ಅಂಶಗಳೂ ಸೇರಿ ಒಟ್ಟಾರೆ 
ಸ್ವರೂಪ ಈ ಎರಡು ಶೈಲಿಗಳಲ್ಲಿ ಭಿನ್ನ ರೀತಿಯದಾ 
ಗಿತ್ತು. ಭಾರತೀಯ ವಾಸ್ತುಶಿಲ್ಪದ ಮೇಲೆ ಇಸ್ಲಾಂ 


ವಾಸ್ತುವಿನ ಪ್ರಭಾವವನ್ನು ವಿವೇಚಿಸುವಾಗ ಇಂಡೋ 
-ಇಸ್ಸಾಂ ವಾಸ್ತುಶೈ ಲಿಯ ಈ ಭಿನ್ನತೆಯ ನ್ನು ಗಮನದ 
ಲ್ಲಿರಿಸಿದರೆ ಮಾತ್ರ. ಪರಿಶೀಲನೆ ನಡೆಸಬಹುದು. 


ಭಾರತೀಯ ವಾಸ್ತುಶೈ ಲಿಯಿರಲ್ಲಿ ಇಂಡೋ- 


ಇಸ್ರಾಮಿಕ್‌ ವಾಸ್ತುಶೈಲಿಯಿರಲಿ ಕಾಲದಿಂದ ಕಾಲಕ್ಕೆ 
ನಿರಂತರವಾಗಿ ಬದಲಾವಣೆ ಹೊಂದುತ್ತಾ ಬಂದೆ 


ಇತಿಹಾಸ ದರ್ಶನ 


ಅಂಶವನ್ನು ನಾವು ಗಮನಿಸಬೇಕು. ಇಂಡೋ-ಇಸ್ಲಾಮಿಕ್‌ 
ಶೈಲಿ ಈ ದೃಷ್ಟಿಯಲ್ಲಿ: ಹೊಸ ಅಂಶಗಳನ್ನು ಅಂತ 
ರ್ಗತಮಾಡಿಕೊಂ ಆನೇಕ ಪ್ರಾದೇಶಿ ಶೈಲಿಗಳಲ್ಲಿ 
ಪರ ಣಮಿಸಿತು. ಇಂಡೋ- ಇಸ್ಲಾಮಿಕ್‌ ಶ್ಭೆ ಲಿಯ 
ಎಲ್ಲಾ ಪ್ರಕಾರದ ಕಟ್ಟಡಗಳು ಹ ಅಂಶಗಳ 
ನ್ವುಸರಿಸಿ ಸಮನಾಗಿ ಮೈಗೂಡಿ ಡಿಸಿಕೊಂಡಿವೆ ಆದರೆ, 
ಈ ಎಲ್ಲ ಬದಲಾವಣೆಗಳೂ ಈ ಚಳ ಉಲ್ಲೇಖ 
ಸಿದ ನಿರ್ಮಾಣ ಸವಿತ್ರಪನ್ನು ಅನುಸರಿಹಿಯೇ ಮಾಡಿ 
ಕೊಳ್ಳ « ಲ್ಪಟ್ಟಪು. ಭಾರತೀಯ ಲೌಕಿಕ ವಾಸ್ತು ನಿರ್ಮಾ 
ಣದಲ್ಲಿ ಬಹುಬೇಗನೆ ಕಮ್ಮ ಸನುಗಳು,  ಗುಂಬಜಗಳು 
ಹಾಗೂ ಇತರ ಇಸ್ಲಾಮಿಕ್‌ Bk ಅಳವಡಿ 
ಸಲ್ಪಟ್ಟವು. ವಿಜ ಯನಗರ ಕಾಲದ ಆನೇಕ ಕಟ್ಟಡಗಳು 
ಇದಕ್ಕೆ ಸಾಕ್ಷಿ ಯಾಗಿ ನಿಂತಿ ವೆ. ಆದರೆ ಆಶರ್ಯದ 
ವಿಷಯವೆಂದರೆ ವಿಜಯನಗರದ ದೇವಾಲಯ ವಾಸು 
ಅಪಟ ಪಾರಂಪರಿಕ ಶೆಲಿಯನು 
pr 


ಈ ದೃಷ್ಟಿಯಿಂದ ಹದಿನಾರನೆಯ ಶತಮಾನದ 
ನಂತರ ಕೆಳೆದಿ ಅರಸರು ಆಳದ ಲ್ಲಿ 
ನಿರ್ಮಾಣವಾದ ದೇವಾಲಯಗಳು, ಶಿ 
ರ್ವ ಪ್ರಯೋಗಶೀಲತೆಯನ್ನು ತೋರಿ 
ಥಮ ಬಾರಿಗೆ ಇಲ್ಲಿ ಶಾಸ್ತ್ರಬಧವಾಗಿ 
ದೇವಾಲಯಗಳಲ್ಲಿ ಇಂಡೋ-ಇಸ್ಲಾಮಿಕ್‌ 
ಸಂಯೋಜನೆಯನ್ನು ನಾವು ಕಾಣಬಹುದು. ಪ್ರೊ. 
ಸುಂದರ ಅವರು ಈಗಾಗಲೇ ಕೆಳದಿ ದೇವಾಲಯಗ 
ಳನ್ನು ಸವಿವರವಾಗಿ ಅಧ್ಯಯನ ಮಾಡಿ ಆ ದೇವಾಲ 
ಯಗಳ ಈ ಮೇಲಿನ ಸೃಶಿಷ್ಯತೆಯನ್ನು ಪರಿಶೀಲಿಸಿ 
ದ್ದಾರೆ. ಅವರು ಇಂಡೋ-ಇಸ್ಲಾಮಿಕ್‌ ಶೈಲಿಯ 


ಯಾವ ಅಂಶಗಳು ಎಲ್ಲೆಲ್ಲಿ ಕಾಣಬರುತ್ತವೆ ಎಂಬುದನ್ನು 


ಉಲ್ಲೇಖಿಸಿ, ಅದಕ್ಕೆ ಕಾರಣವನ್ನೂ ಕೂಡ ವಿಮರ್ಶಿಸಿ 
ದ್ದಾರೆ ಅದನ್ನು ಮತ್ತೂ ವಿವರವಾಗಿ ಚರ್ಚಿಸು 
ವುದು ಪ್ರಸ್ತುತ ಪ್ರಬಂಧದ ಉದ್ದೇಶ. 

ವಿವರಗಳನ್ನು ' ಪರಿಶೀ ಲಿಸುವ ಪೂರ್ವದಲ್ಲಿ ಕೆಲ 
ಮುಖ್ಯ ಅಂಶಗಳನ್ನು ಇಲ್ಲಿ ಪ್ರಸ್ತಾಪಿಸುವುದು ಅಗತ್ಯ: 


1) -ಕೆಳದಿ ಅರಸರ ಕಾಲದ ದೇವಾಲಯಗಳಲ್ಲಿ 
ಕಂಡು ಬರುವ ಇಂಡೋ-ಇಸ್ಲಾಮಿಕ್‌ ಶೈಲಿಗೆ 
ಬಿಜಾಪುರ ಶೈಲಿಯ ಹಿನ್ನೆಲೆ ಇದೆ. ಕಾಲಾನುಪೂರ್ವ 
ಹಾಗೂ ಐತಿಹಾಸಿಕ ಅಂಶ ಶಗಳ ಆಧಾರವಷ್ಟೇ ಅಲ್ಲದೇ 


ಶೆ ಶೈಲಿಸಾಮ್ಯ ತೆಯಿಂದಲೂ ಈ ನಿರ್ಣಯಕ್ಕೆ 
ಬರಬಹುದು. 2) ಅಳವಡಿಸಲ್ಪಟ್ಟ ಇಂಡೋ-ಇಸ್ಲಾ 
ಮಿಕ್‌ ಅಂಶಗಳು ಅಲಂಕಾರ 'ವಿನ್ಶಾ ಸಗಳಾಗಿ ಬಾಹ್ಯ 
ಸ್ವರೂಪ ಕೃಷ್ಣೇ ಸೀಮಿತವಾಗಿವೆಯೇ ಹೊರತು 
ನಿರ್ಮಾಣ " ತಂತ್ರದ ಬದಲಾವಣೆಯಾಗಿ ಅವು 
ಬಂದಿಲ್ಲ. 3) ಇಂತಹ ವಿನ್ಯಾಸಗಳು ಆದಷ್ಟೂ ಕೆಳದಿ 


ಶೈಲಿಯಲ್ಲಿ ಅಂತರ್ಗತವಾಗಿ "ಅಥವಾ ಮಾರ್ಪಾ ಟಾಗಿ 
ಆಳವಡಿಸಲ್ಪಟ್ಟಿವೆ. ಕೆಳದಿ ಕಾಲದ ದೇವಾಲಯಗಳಲ್ಲಿ 
ಇಂಡೋ ಇಸ್ಲಾಮಿಕ್‌ ಶೈಲಿಯ ಈ ಕೆಳಗಿನ ಅಂಶ 
ಗಳನ್ನು ಪರಿಶೀಲಿಸ ಬಹುದು. 
1. ಕಮಾನುಗಳು 

ಈ ಮೊದಲೇ ಉಲ್ಲೇಖಿಸಿದಂತೆ ಯಾವ ದೇವಾ 
ಲಯದಲ್ಲೂ ನಿಜವಾದ ಕಮಾನು ತಂತ್ರದಲ್ಲಿ ನಿರ್ಮಿತ 
ಕಮಾನುಗಳಿಲ್ಲ. ಆದರೆ ಕುತೂಹಲಕಾರಿಯಾದ ಅಂಶ 
ವೆಂದರೆ ಹಲವು ವಾಸ್ತು ವಿನ್ಯಾಸಗಳಲ್ಲಿ ಈ ಕಮಾನು 
ಗಳ ಬಳಕೆಯಾಗಿದೆ. | 


[ಈ 


ಅ) ವಾತಾಯನದ ರೂಪದಲ್ಲಿ: ಇಕ್ಕೇರಿಯ 
Fe ಶ್ವರ. ದೇವಾಲಯದ ನಂದಿಮಂಡಲ ದಲ್ಲಿ ಈ 
ತರಹ ಕಮಾನುಗಳನ್ನು ನೋಡಬಹುದು. ಇಲ್ಲಿ 
he ಅಧಿಷ್ಠನಾದ ಮೇಲೆ. ಅಘೋರೇಶ್ವರ 


ದೇವಾಲಯಕ್ಕೆ ಎದುರಾಗಿ ಇರುವ ಕಮಾನು ಆಕೃತಿಯ 
ಬಾಗಿಲೊಂದನ್ನು ಬಿಟ್ಟರೆ, ಉಳಿದ ಮೂರು ಕಡೆಗೂ 
ಒಂದೊಂದು ಪಕ್ಕಕ್ಕೂ ಎರಡೆರಡರಂತೇ ನೀಳವಾದ 


ಕಮಾನುಗಳನ್ನು ಯೋಜಿಸಲಾಗಿದೆ. ಅಘೋರೇಶ್ವವರ 
ದೇವಾಲಯದ ಗೂಢಮಂಟಪದ ಮುಂದಿನ ಅರ್ಧ 
ಭಾಗದ ಗೋಡೆಗೆ ಮೂರು ಕಡೆಯಲ್ಲೂ ಸಾಲಾಗಿ 
ಕಮಾನಿನ ಜಾಲ ವಾತಾಯನಗಳನ್ನು ಅಳವಡಿಸಲಾ 


ಮಲ್ಲಂದೂರು 


"ಇವು ಆಕಾರದಲ್ಲಿ ಚಿಕ್ಕದಾಗಿದ್ದು, ಕಕ್ಷಾಸನದ ಹೊರ 


ಭ್‌ ಸ್ತಂಭ ಶಿಖರಗಳ *ಸಾಲುಗಳ ಮೇಲೆ ಯೋಜ 
ಸಲಟ್ಟಿವೆ 
ಬಲ 

ಈ ಎಲ್ಲ ಕಮಾನುಗಳೂ ಕಚ್ಚುಗಳನ್ನು 

ಹೊಂದಿವೆ. ಇವುಗಳ ಹೊರ ಚೌಕಟ್ಟಿಗೆ ಕೆತ್ತಿರುವ 


ಕೋಷ್ಠ ಪಂಜರ ಅಪ್ಪಟ ಕ 
ಎರಡೂ ಪಕ್ಕದಲ್ಲಿ ಪಂಜರದ ಪಾದಗಳು” ಹಾಗೂ 
ಕಮಾನಿನ ಮೇಲ್ಭಾಗದಲ್ಲಿ ಶಿಖರ ಇವನ್ನೆಲ್ಲ ಕೆತ್ತಿ 
ಉಬ್ಬಿಸಲಾಗಿದ್ದು 8ಳದಿ ಕಾಲದ ದೇವಾಲ ಯಗಳಲ್ಲಿ 
ಕಂಡುಬರುವ 'ಕೋಷ್ಠ ಪಂಜರದ ಶೈಲಿಯಲ್ಲೇ ಇದೆ. 


ಆ) ದ್ವಾರಗಳ ರೂಪದಲ್ಲಿ: ಈ ಮೇಲೆ 
ಛೀಖಿಸಲಾದ ಇಕ್ಷೇರಿಯ ನಂದಿಮಂಟಪ ದ ದ್ವಾರ 
ವಲ್ಲದೆ ಸ್ವಲ್ಪ ಬೇರೆಯದೇ ರೀತಿಯ ಕಮಾನುಗಳನ್ನು 
ದೇವಾಲಯಗಳ ಬಾಹ್ಯ ದ್ವಾರಕ್ಕೆ ಅಳವಡಿಸಿದ್ದುದನ್ನು 
ಕೆಲ ಉದಾಹರಣೆಗಳಲ್ಲಿ. ಕಾಣ ಬಹುದು. ಅವು 
(1) ಇಕ್ಕೇರಿಯ ಅಖಿಲ Lp 4 ದೇವಾಲಯದ 
ಮುಖ ಮಂಟಪದಿಂದ ಖನಾಸಿಗೆ ಪ್ರವೇಶಿ ಸುವ 
ದ್ವಾರ. (2) ವರದಾ ಮ ವರದಾಂಬಾ ದೇವಾ 
ಲಯದ ಸುಕನಾಸಿಯ ದ್ವಾರ. (3) ಕವಲೆದುರ್ಗದ 
ದೇವಾಲಯಗಳ ಲ್ಲಿನ ಪ್ರವೇಶ ದ್ವಾರ. (4) 
ಕೆರೆಯ ಮಧ್ಯದ ಬಸವನಗುಡಿಯ 
ದಾರ. ಈ ಎಲ್ಲ ಕಮಾನುಗಳು ಚ್ಲುಗಳನ್ನು 
ಹೊಂದದೇ ನೇರವಾಗಿದ್ದು, ಅವುಗಳನ್ನು ಕಲ್ಲಿನಲ್ಲಿ ತ್ತ 
ನಿರ್ಮಿಸಲಾಗಿದೆ. ಆಕಾರದಲ್ಲಿ ಅವು ಬಿಜಾಪುರದ 
( ಕಾಲದ ಶೈಲಿಯಲ್ಲಿವೆ. ಮತ್ತೊಂದು 
ಅಲಂಕರಣ 
ಜಣ! ಇಂಡೋ- ಇಸ್ರಾ ನಟ್‌ ಶೈಲಿಯನ್ನು 
Se ದೆ. ಅಖಿಲಾಂಡೇಶ್ವ ರಿದೇವಾಲಯದ 
ಕಮಾನುಗಳ ಚೆನ್ನು ಶಾಖೆಗಳಾಗಿ "ಸೀಳಿ ಬಿಜಾಪುರ 
ಡ ಕೆಲ ಕಡೂಸಗಳಿಸಿುತಂ ಗುಂಡುಗಳ ಸರವನ್ನು 
ಕೆತ್ತಲಾಗಿದೆ. ಕಮಾನಿನ ಅಂಚಿಗೆ ಕೆತ್ತಲಾದ ನಕ್ಷೆಯ 
ಪಟ್ಟಿಯ ತದ್ರತ್ತ ರೂಪಗಳನ್ನು ಬಿಜಾಪುರಿ ಕಮಾನುಗ 
ಗೀಡಬಹುದು. ಕಮಾನಿನ ಮೇಲಿನ ಎರಡೂ 
ಲ್ಲಿ ಪದ್ಮಗಳನ್ನು ಕೆತ್ತಲಾಗಿದ್ದು ಬಿಜಾ ಪ್ರರದ 
ಚಾಚು ಬೊ 'ದಿಗೆಗಳ “ಮೀಲೆ 
ಇದ್ದದ್ದ ಜೊತೆಗೆ 


ಕೆತ್ತಿದ 


ಇತಿಹಾಸ ದರ್ಶನ 


a 


ದೇವತೆಗಳನ್ನು ಕೆತ್ತಿದ ಪಟ್ಟಿಗಳಿವೆ. ಮೇಲೆ ಎರಡೂ ಮಗ್ಗು 
ಲುಗಳಲ್ಲೂ ಹಂಸಗಳನ್ನು ಕೆತ್ತಲಾಗಿದೆ. ಜೊತೆಗೆ ಎರಡು 
ಗಿಳಿಗಳ ಕೆತ್ತನೆ ವಿಶೇಷವಾಗಿ ಕಾಣಿಸುತ್ತದೆ. ಅದನ್ನು 
ಮಲ್ಲಂದೂರು ಕೆರೆಯ ಬಸವ ಗುಡಿಯಲ್ಲೂ ನೋಡ 
ಬಹುದು. 


(ಇ) ಕೋಪ್ಪನಾಸಿಯ ರೂಪದಲ್ಲಿ: ಕೆಳದಿ 
ಅರಸರ ಕಾಲದಲ್ಲಿ ಜೀರ್ಣೋದ್ದಾರ ಮಾಡಲಾದ ಕೆಲ 
ದೇವಾಲಯ ಶಿಖರಗಳಲ್ಲಿ ಇಂಥ ಕಮಾನುಗಳನ್ನು 
ಕಾಣಬಹುದು. ಸೋಮಾಸ್ರರದ ಸೋಮೇಶ್ವರ ದೇವಾ 
ಲಯದ ಶಿಖರದಲ್ಲಿ ಕೆಳಗಿನ ಎರಡು ಹಾರಗಳಲ್ಲಿ 
ಇಂಥ ಚಿಕ್ಕ ಕಮಾನು ಗೂಡುಗಳನ್ನು ಕಾಣಬಹುದು. 
ಹಾರಗಳ ಶಾಲಾ ಕೂಟ ಪಂಜಠಗಳ ಸ್ಥಾನದಲ್ಲಿ 
ಇಂಥ ಸರಳ, ಸುಲಭ ಅಲಂಕಾರವನ್ನು ಉಪಯೋಗಿ 
ಸಿದ್ದು ಸ್ಪಷ್ಟ. ಅಂತ ಕಮಾನುಗಳನ್ನು ಶೀರಾ ಸ್ಪಷ್ಟವಾಗಿ 
ಕೆಳದಿ ಕಾಲದ ಹಾಗೂ ತದನಂತರದ ದೇವಾಲಯ 
ಶಿಖರಗಳಲ್ಲಿ ಈಗಿನ ಶಿವಮೊಗ್ಗ ಹಾಗೂ ಹೊನ್ನಾಳಿ 
ಪ್ರದೇಶದಲ್ಲಿ ನೋಡಬಹುದು ಹೊನ್ನಾಳಿ ತಾಲ್ಲೂಕಿನ 
ತೀರ್ಥ ರಾಮೇಶ್ವರ ದೇವಾಲಯ ಸಂಕೀರ್ಣದಲ್ಲಿರುವ 
ವೀರಭದ್ರ ದೇವಾಲಯದ ಶಿಖರ, ಶಿವಮೊಗ್ಗ ಹೊರ 
ವಲಯದಲ್ಲಿರುವ ಮಂಡಳಿಯ ಮಠದ (ಸೋಮಶೇ 
ಖರ ನಾಯಕನ ಸಮಾಧಿ ಮುಖ ಮಂಟಪದ 
ಮೇಲಿನ ಹಾರ ಇವುಗಳಲ್ಲಿಯೂ ಇಂಥ ಕಮಾನುಗ 
ಳನ್ನು ನೋಡಬಹುದು. 


ಮಂಡಳಿ ಮತ್ತು ತೀರ್ಥರಾಮೇಶ್ವ ಶರದ ಉದಾ 
ಹರಣೆಯನ್ನು ಬಿಟ್ಟು, ಈ ರೀತಿ ಮೇಲೆ ಉಲ್ಲೇಖಿಸಿದ 
ಕಮಾನುಗಳು ಯಾವವೂ ನಿಜವಾದ ಕಮಾನು 
ನಿರ್ಮಾಣ ತಂತ್ರದಲ್ಲಿ. ಮಾಡಿದವುಗಳಲ್ಲ. ಕೆಳದಿ 
ದೇವಾಲಯಗಳಲ್ಲಿ ಲ್ಲ ಇಂಥ ಕಮಾನುಗಳನ್ನು ಉಪ 
ಯೋಗಿಸಿದ ಭಾಗಗಳು ಹಲಗೆ ಗೋಡೆಗಳಾಗಿರುವುದ 
ರಿಂದ ಇಂಥ ಕಮಾನುಗಳಿಗೆ ವಾಸ್ತುವಿನಲ್ಲಿ ನಿಜವಾದ 
ಕಮಾನಿನ ಕಾರ್ಯಗಳಿಲ್ಲ. ಇವು ಕೇವಲ ನವೀನ 
ಅಲಂಕರಣಗಳಾಗಿ ಬರುತ್ತವೆ. ಈ ಕಮಾನುಗಳ ಆಕಾರ 
ಸ್ಥೂಲವಾಗಿ ಬಿಜಾಪುರ ಆದಿಲ್‌ಶಾಹಿ ಕಾಲದವುಗಳನ್ನು 
ಹೋಲುತ್ತದೆ. ಕಚ್ಚುಗಳನ್ನು ಹೊಂದಿದ ಕಮಾನುಗಳು 
ಬಿಜಾಪುರದ ಶೈಲಿಯಲ್ಲಿ ಅಪರೂಪಕ್ಕೆ ಕಾಣಸಿಗುತ್ತ 
ವೆಯಾದರೂ ಸಮಕಾಲೀನ ವಿಜಯನಗರ ಲೌಕಿಕ 
ವಾಸ್ತುಗಳಲ್ಲಿ ಜನಪ್ರಿಯವಾಗಿದ್ದವು ಎಂಬುದು ಕಮಲ 
ಮಹಲಿನಂಥ ಉದಾಹರಣೆಗಳಲ್ಲಿ ಗೊತ್ತಾಗುತ್ತದೆ. 


ಇತಿಹಾಸ ದರ್ಶನ 


ನಾವು ಈ ಸಂದರ್ಭದಲ್ಲಿ ನಿರ್ಮಿತವಾದ ಕಮಾನುಗಳನ್ನು 
ಕುರಿತು ಚರ್ಚಿಸುತ್ತಿಲ್ಲವಾದ್ದರಿಂದ ಅಲಂಕರಣಗಳಲ್ಲಿ 


ಕಮಾನುಗಳನ್ನು ಹೋಲುವ ವಿನ್ಯಾಸಗಳನ್ನು ಭಾರತೀಯ 


ವಾಸ್ತುಶೈಲಿಯಲ್ಲಿ ಬಹಳ ಮೊದಲಿನಿಂದಲೂ ನೋಡ 
ಬಹುದಾಗಿದೆ ಎಂಬುದು ಇಲ್ಲಿ ಗಮನಾರ್ಹ. ಕೆಳದಿ 
ಪೂರ್ವ ಕಾಲಕ್ಕೆ ಸಂಬಂಧಿ ಸಿದಂತೆ : ಮಕರ ತೋರಣಗಳನ್ನು, 
ಕಪೋತನಾಸಿಗಳನ್ನು ಮೂರ್ತಿಗಳ ಹಿನ್ನೆಲಯ ಲತಾತೋ 


ರಣ ಅಥವಾ ಪ್ರಭಾವಳಿಯನ್ನು ದೇವಾಲಯ ಅಲಂಕರ 


ಣದ ಭಾಗವಾಗಿ ಕಾಣುತ್ತೇವೆ. ವಿಜಯನಗರ ದೇವಾಲ 
ಯಗಳಲ್ಲಿನ ಮಂಟಪದ ಮೇಲಿನ ಹಾರದಲ್ಲಿ ಸಮಾನಾಂ 
ತರದಲ್ಲಿ ನಿರ್ಮಿಸಿದ ಗೂಡುಗಳು ಕೂಡ ಭಾರತೀಯ 
ಶೈಲಿಯ ಕಮಾನನ್ನುತೋರಿಸುತ್ತವೆ. ಚ್ಹುಗಳನ್ನು . 
ಹೊಂದಿದ ಕಮಾನುಗಳನ್ನು ಈ ಮೇಲೆ 'ಉಲ್ಲೇಖಿಸಿದ 
ಭಾರತೀಯ ವಿನ್ಯಾಸಗಳಿಗೆ ಹೊಂದಿಕೊಳ್ಳುತ್ತವೆ. ಆದರೆ 
ಕೆಳದಿ ದೇವಾಲಯಗಳ ಕಮಾನುಗಳ ಈ ಧನ್ಯಾ ಸಗಳಿಂದ 
ವಿಕಾಸ ಹೊಂದಿರದೇ ಇಂಡೋ- ಇಸ್ಲಾಮಿಕ್‌ ಅಂಶಗಳೇ 
ಆಗಿವೆ. ಏಕೆಂದರೆ ಕೆಳದಿ ಕಾಲದ "ದೇವಾಲಯಗಳಲ್ಲಿ 
ಕಮಾನುಗಳನ್ನು ತೋರಿಸಿದ ಎಲ್ಲ "ಸಂದರ್ಭಗಳಲ್ಲೂ 
ಚೌಕವಾದ ಬಾಗಿಲುಕಟ್ಟಿನ ಬದಲಾಗಿ ಅವುಗಳನ್ನು 
ಕಾಣುತ್ತೇವೆ. ಅವು ಕಿಟಕಿಗಳಿರಬಹುದು, ಬಾಗಿಲುಗಳಿ 
ರಬಹುದು ಇಲ್ಲ ಪಂಜರಗಳಿರಬಹುದು. ಹಾಗಾಗಿ 
ಅವು ಇಂಡೋ-ಇಸ್ಲಾಮಿಕ್‌ ಶೈಲಿಯ ಕಮಾನುಗಳನ್ನೇ 
ಸೂಚಿಸುತ್ತವೆ ಎಂಬುದರಲ್ಲಿ ಯಾವ ಸಂಶಯವೂ 
ಇಲ್ಲ. ಬಾಗಿಲುಗಳಲ್ಲಿ ಅಂಥ ಕಮಾನುಗಳನ್ನು ತೋರಿ 
ಸುವಾಗ ಕೆಳದಿ ಪರ್ಕಾಯವಾದ ಮಕರ "ತೋರಣ 
ವನ್ನು ಅಂಚಿಗೆ ಅಳವಡಿಸದೇ ಇಂಡೋ- ಇಸ್ಲಾಮಿಕ್‌ 


ಅಲಂಕರಣವನ್ನೆ € ಅನುಕರಿಸಲಾಗಿದೆ. 


(ಈ) ಕಂಗುರಗಳು ಹಾಗೂ ಮಿನಾದೆಟ್‌ಗಳು: 
ಬಹುಶಃ ಕೆಳದಿ ದೇಪಾಜಯಗಳಲ್ಲ ಉಳಿದ ಇಂಡೊ 

ಇಸ್ಲಾಮಿಕ್‌ ಅಂಶಗಳಿಗಿಂತ ಹೆಚ್ಚು ವ್ಯಾಪಕವಾಗಿ 
ಬಳಕೆಯಾದವುಗಳಿಂದರೆ ಕಂಗುರಗಳು. ದ್ರಾವಿಡ 
ದೇವಾಲಯಗಳ ಪ್ರಸ್ತರದ ಮೇಲೆ ಹಾರಗಳ ಸ್ಥಾನದಲ್ಲಿ ' 
ಇಲ್ಲಿ ಕಂಗುರಗಳು ಹಾಗೂ ಕರ್ಣಗಳಲ್ಲಿ ಚಿಕ್ಕ “ಮನಾ 
ರ್‌ಗಳಂಥ ಉಬ್ಬುಗಳು ಯೋಜಿ ಸಲ್ಪಡುತ್ತವೆ. ಇಕ್ಟೇ 
ರಿಯ ನಂದಿಮಂಟಪದ ಮೇಲೆ, ತೀರ್ಥಹಳ್ಳಿ `ಸುತ್ತು 
ಮುತ್ತುಲಿನ ಆನೇಕ ದೇವಾಲಯಗಳಲ್ಲಿ ನಗರ ನೀಲ 
ಕಂಠ ದೇವಾಲಯ ಶಿಖರದಲ್ಲಿ, 'ನೋಮಾಪುರದ 
ಸೋಮೇಶ್ವರ ದೇವಾಲಯದಲ್ಲಿ ಇಂಥ ವಿನ್ಮಾ ಸಗಳನ್ನು 
ಕಾಣಬಹುದು. : ಕೇವಲ ಶೈವ. ವೈ ಷ್ಹವ ದೇವಾಲಯಗ 


೨೯ 


ಳಷ್ಟೇ ಅಲ್ಲದೆ ಜೈನ ಬಸದಿಗಳಲ್ಲೂ ಇಸ ಸಂಯೋಜ 
ನೆಯಿದ್ದುದು ಇದರ ವ್ಯಾಪಕತೆಯನ್ನು ಸೂಚಿಸುತ್ತದೆ, 
ದಖನ್ನಿನ 16ನೇಯ ಶತಮಾನದಲ್ಲಿ ಇಂಡೋ-ಇಸ್ಲಾ 
ಮಿಕ್‌ ವಾಸ್ತುಗಳಲ್ಲಿ ಪ್ರಸ್ತಾರದ ಮೇಲೆ ಕಂಗುರಗಳ 
ಅಲಂಕರಣ ಸಾಮಾನ್ಯ ವಾಗಿತ್ತು. ಕೆಲ ಕಲಾತ್ಮಕ 
ವಾಸ್ತುಗಳಲ್ಲಿ ಕಂಗುರಗಳ ವಿನಾ )ಸವೂ ವೈವಿಧ್ಯ ತೆಯನ್ನು 
ತಳೆಯುತ್ತದೆ. ಆದರೆ, ಮುಮ್ಮಾಲೆಯ” ಎಲೆಗಳಂಥ 
ವಿನ್ಮಾಸಸರ್ವಸಾಧಾರಣವಾಗಿತ್ತು ಕಳದಿಕಾಲದ ದೇವಾ 
ಲಯಗಳಲ್ಲಿ ಇಂಥ ವಿನ್ಮಾ ಸಗಳನ್ನು ಮಾತ್ರ ನೋಡ 

ಬಹುದು. ಇಕ್ತೇರಿಯ ನಂದಿಮಂಟಪದ ಛಾವಣಿಯ 
ಕರ್ಣಗಳಲ್ಲಿಯ ಮಿನಾರೆಟ್‌ಗಳ ಖಂಡ ಕಂಗುರಗಳಿಗಿಂ 
ತಲೂ ಮೇಲಕ್ಕೆ ಎದ್ದಿದ್ದು ತುದಿಗೆ ಗುಮ್ಮಟದಂಥ 
ಭಾಗಗಳನ್ನು ಕೆತ್ತಲಾಗಿದೆ. ಇವು ಶೈಲಿಯಲ್ಲಿ ಬಿಜಾಪು 
ರದ ಮಿನಾರ್‌ಗಳ ಮೇಲೆ ಇರುವ ಕಿರುಗುಮ್ಮ! ಟಗ 
ಳಂತೇ ಸದರವಾದ ಬುಡವನ್ನು ಹೊಂದಿ, ಪೂರ್ಣ 
ವರ್ತುಲಾಕಾರದ ಶಲೆಯನ್ನು ಹೊಂದಿವೆ. ನಗರದ 


ನೀಲಕಂಠ. ದೇವಾಲಯದ ಶಿಖರದ ಕರ್ಣಗಳಲ್ಲಿ 
ಇಂಥ ಕಿರುಗುಮ್ಮಟಗಳ ಬದಲು ಅದೇ ಶೈಲಿಯ 
ಕಲಶ ಹಾಗೂ ಸ್ತೂಪಿಗಳನ್ನು ಜೋಡಿಸಲಾಗಿದೆ. 


ಹೇಗೆ ಕೆಲ ಇಂಡೋ-ಇಸ್ಲಾಮಿಕ್‌ ಹಾಗೂ ದ್ರಾವಿಡ 
ವಿನ್ಯಾಸಗಳಲ್ಲಿ ಪರಸ್ಪರ ಹೊಂದಾಣಿಕೆಯಾಗುವ ಅಂಶ 
ಗಳಿವೆ ಎಂಬುದು ಇಲ್ಲಿ ನಿದರ್ಶನವಾಗುತ್ತದೆ. ಉಳಿದ 
ಕಡೆಗಳಲ್ಲಿ ಸಾಧಾರಣವಾಗಿ ಇಂಥ ಮಿನಾರೆಟ್‌ಗಳು 
ಸರಳಖಂಡಗಳ ರೂಪ ದಲ್ಲಿಯಷ್ಟೇ ಇರುತ್ತವೆ. 


ಗುಮ್ಮಟ: ಸ್ವಲ್ಪ ಹ ಪ್ರಮಾಣದಲ್ಲಿ ನಿರ್ಮಿ 
ಸಲ್ವಟ್ಟ ಕೆಳದಿ > 
ಸಾಧಾರಣವಾಗಿ 
ರ್ಮಾಣಕ್ಕೊಳಪಡಿಸಿದ ಶಿಖರಗಳು ' ಚಾಲುಕ್ಕ ದ 
ಹೊಯ್ಸಳ * ಹಾಗೂ ವಿಜಯನಗರ ಶೈಲಿಯ ಚಿತ್ರ 
ಮಾರ್ಪಾ ಟುಗಳಾಗಿರುತ್ತವೆ. ಇಲ್ಲಿ ಸ್ಥಾನಿಕವಾದ ವಿಶೇಷ 

ಪಗಳೂ ಉಕ್ಕಿರಬಹುದು. ಆದರೆ ಒಂದೇ ಒಂದು 
ಉದಾಹರಣೆಯಲ್ಲಿ ಮಾತ್ರ ಇಂಡೋ-ಇಸ್ಲಾಮಿಕ್‌ 
ಆದಿಲ್‌ಶಾಹಿ ಶೈಲಿಯ ಗುಮ್ಮಟವನ್ನು ಹೋಲುವ 
ವಿಚಿತ್ರ ಶಿಖರವನ್ನು ನಾವು ನೋಡಬಹುದು. ಆ 
ದೇವಾಲಯ ನಗರದ ನೀಲಕಂಠೇಶ್ವರ ದೇವಾಲಯ. 
ಇಲ್ಲಿ ಚತುರಸ ವಿಮಾನದ ಪ್ರಸ್ತಾರದ ಮೇಲೆ ನಾಲ್ಕು 
ಮೂಲೆಗಳಲ್ಲಿ ನಾಲ್ಕು ನಂದಿಗಳನ್ನು ಕೆತ್ತಿದ್ದಾರೆ. ಮಧ 
ದಲ್ಲಿ ಚಚ್ಚೌಕದ ವೇದಿಕೆಯ ಮೇಲೆ ದ್ರಾವಿಡ ವಿಷ್ಣು 
ಚಂದ ಏರದ ಜೋಡಣೆಯಿದೆ. ಆದರೆ ಇಡೀ 


ಕ 
ಮ 


೩೦ 


ಶಿಖರವೇ ಗೋಲಗುಮ್ಮಟ ಅಥವಾ ಆದಿಲ್‌ಶಾಹಿ ಕಾಲ 
ದಲ್ಲಿ ಪ್ರಚಲಿತದಲ್ಲಿ ಬಂದ ಅಂಥ ಗುಮ್ಮಟಗಳನ್ನು ನೆನ 
ಪಿಗೆ ತರುತ್ತದೆ. ನಾಲ್ನು ಕರ್ಣಗಳಲ್ಲಿ- ಮಿನಾರೆಟ್‌ನು ನೆನ 
ಏಸುವಂಥ ಕಲಶ್ಮ ಸ್ತೂಪಗಳನ್ನು ಯೋಜಿಸಿ ಮಧ್ಯದಲ್ಲಿ 
ಕಂಗುರಗಳನ್ನು ಕೆತ್ತಲಾಗಿದೆ. ಶಿಖರದ ತಳ ಸ್ವಲ್ಪ ಎತ್ತರವಾ 
ಗಿದ್ದು, ಗುಮ್ಮಟದಂತೇ ಅದು ಬಾಗುತ್ತಾ ಮೇಲೆ ಸಾಗು 
ತ್ತದೆ. ಶಿಖರ ವಿವರಗಳಲ್ಲಿ ದ್ರಾವಿಡ ಶೈಲಿಯನ್ನು ಹೋಲು 
ತ್ತದೆ. ನಾಲ್ಕು ಮುಖಗಳಲ್ಲಿ ಗ್ರೀವ ಕೋಷ್ಟ (ಗಳಂಥ ವಿನಾ 
ಸಗಳನ್ನು ಕೆತ್ತಲಾಗಿದ್ದು, ಅವುಗಳ ಮೇಲೆ 'ದ್ರಾವಿಡ ಕೂಟ 
ಶಾಲೆಯನ್ನು ಹ ಹಾಗೂ ದೊಡ್ಡದಾದ ಕೀರ್ತಿ ಮುಖವನ್ನು 
ತೋರಿಸಲಾಗಿದೆ. ಈ ರೀತಿ ನೀಲಕಂಠೇಶ್ವರ ದೇವಾಲಯದ 
ಶಿಖರ ಕುತೂಹಲಕಾರಿಯಾದ ರೀತಿಯಲ್ಲಿ ದ್ರಾವಿಡ 


ಮತು ಇಂಡೋ-ಇಸಾಮಿಕ್‌ ವಾಸ್ತು ಶೆಲಿಯ ಮಿಶ 
pa ಣಿ _ ಲ pL 


ಣವನ್ನು ತೋರಿಸುತ್ತವೆ. ವಿವರಗಳಲ್ಲಿ ಕಂಗುರಗಳನ್ನು 
ವೇದಿಕೆಯನ್ನು 


ಬಿಟ್ಟರೆ ಸ್ಪಷ್ಟವಾಗಿ ಇಂಡೋ-ಇಸಾ 
| ಯಾವ ಅಂಶಗಳೂ ಕಾಣದಿ 
ಪುರ ಶೈಲಿಯ ಗುಮ್ಮಟ 
ಶಂ ಈ ಶಿಖರದ 


+ ಕ ಅದ ತ್‌ 
ಬಗ ಇಲ ಜೂ ತ ಟಿ 


ಕಂಪ್‌ ಶಿ ಳೆ 
UC ಸು ಗಟ ಬ್ಲ 
~ 1 


ಕೆಲ ಹರಿಶೀಲನೆಗಳು: ಪೊ. ಸುಂದರ ಅವರು 


ಉಲ್ಲೇಖಿಸಿದಂತೆ ಕೆಳದಿ ಅರಸರ ಕಾಲದ ಆದಿ 
ಭಾಗದ ದೇವಾಲಯಗಳಲ್ಲಿ  ಇಂಡೋ-ಇಸ್ಲಾಮಿಕ್‌ 
ಂಶಗಳು ಕಂಡುಬರುವುದಿಲ್ಲ. ಬಹುಶಃ ಇಂಥ ಅಂಶ 
ಗಳನು ಪ್ರಕಟಿಸುವ ದೇವಾಲಯಳಲ್ಲೆಲ್ಲ ಇಕ್ಕೇರಿಯ 

ಮೊದಲಿನದಿರ 


ಅಘೋರೇಶ್ವ ರ ದೇವಾಲಯವೇ 
ek ಹದಿನೇಳನೆಯ ಶತಮಾನದ ನಂತರ ಇಂಥ 
ವಿನಾಸಗಳು ಪ್ರಚಲಿತಲದಲ್ಲಿ ಬಂದಿರಬಹುದು. ಇಕ್ಟೇ 


ರಿಯ ದೇ ವಾಲಯದಲ್ಲೂ ಇಂಡೋ- ಇಸ್ಲಾಮಿಕ್‌ 


೦ಶಗಳು ನಂತರ ಸೇರಿಸಲ್ಪಟ್ಟಿರಬಹುದಾದ ಸಾಧ್ಯತೆ - 


ಯನ್ನು ಪ್ರೊ. ಸುಂದರ ಅವರು ವಿಶ್ಲೇಷಿಸುತ್ತಾರೆ. ಈ 
ಸಾಧ್ಯ ತೆಯನ್ನು ಇನ್ನೂ ಪರಿಶೀಲಿಸಲು ಆವರೇ ಹೇಳಿ 
ದಂತೆ. ಸರಿಯಾದ ಐತಿಹಾಸಿಕ ವಿವರಗಳು ಸಿಗುವುದಿಲ್ಲ. 
ಅಂಥ ರಿಪೇರಿಗಳು ಈ ದೇವಾಲಯಕ್ಕೆ ವು ಬಾರಿ 
ಆಗಿರಬಹುದು ಎಂಬುದು ಹತ್ತೊಂಭತ್ತೆ ನೆಯ 
ನದ ಅದಿಭಾಗದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದ ಬುಕಾನ 
ನನ ವರದಿಯಿಂದ ವಿದಿತವಾಗುತ್ತದೆ? ಆತನ 
ಅವನು ಇಲ್ಲಿದ್ದಾಗ ಈ 
ಗೋವಾದಿಂದ ಶಿಲ್ಪಿಗಳನ್ನು ಕರೆಸಲಾಗಿತ್ತಂತೆ. ಅಖಿ 


ಇತಿಹಾಸ ದರ್ಶನ 


ಲಾಂಡೇಶ್ವರಿ ದೇವಾಲಯದ ಕಮಾನು ಬಾಗಿಲುಳ್ಳ 
ಮುಖ 'ಮಂಟಪ ದೇವಾಲಯದ ಮೂಲ ವಾಸ್ತುವಿಗೆ 
ನಂತರ ಸೇರಿಸಿದ್ದು ಸ್ಪಷ್ಟ. ಆದರೆ ಅವೆರಡೆರ ಮಧ್ಯದ 
ಕಾಲ ವ್ಯತ್ಯಾಸ ಶೀರಾ” ಅಲ್ಪವಾಗಿರಬಹುದು. ಕಮಾನನ್ನು 
ಬಿಟ್ಟರೆ ಮಂಟಪದ ಉಳಿದ ವಿನ್ಯಾಸಗಳು ಸಮಕಾಲೀನ 
ಭದ ಸಂಪ್ರದಾಯಕ್ಕೆ ಅನುಗುಣವಾಗಿದೆ. ನಂದಿಮಂಟಪ 
ಕೂಡ ಪ್ರತ್ಯೇಕವಾದ ಕಟ್ಟಡವಾಗಿದ್ದು, ಯಾವಾಗಲಾದ 
ರೂ 'ನಿರ್ಮಿಸಿಬಹುದಾಗಿದ್ದರೂ, ಅದರಲ್ಲಿಯ ಅಧಿಷ್ಠಾನ, 
ಸ್ತಂಭಗಳು, ಕೋಷ್ಟ ಪಂಜರಗಳೆಲ್ಲ ಸಮಕಾಲೀನ ದ್ರಾವಿಡ 
ಶೈಲಿಯನ್ನು ಹೋಲುತ್ತವೆ. ಹಾಗಾಗಿನಂದಿ ಮಂಟಪದ 
ಇಂಡೋ-ಇಸ್ಲಾಮಿಕ್‌ ಅಂಶಗಳು ಕೂಡ ಬಹಳ 
ನಂತರದ್ದಲ್ಲ. ಇಂಥ ಶಿಲ್ಪ ವಿನ್ಮಾ ಸಗಳ ಶೈಲಿಯ 
ಆಧಾರದ ಮೇಲೆ ಸ್ಥೂಲವಾಗಿ ಕಾಲಗಣನೆ "ಮಾಡ 
ಬಹುದೇ ಹೊರತು ಹದಿನೈದು - ಇಪ್ಪತ್ತು ವರ್ಷಗಳ 
ಅಂತರವನ್ನು ಗುರ್ತಿಸಲು ದು-ಸ್ನಾಧ್ಯ ವಾಗಬಹುದು. 
ಅದಕ್ಕೂ ಮುಖ್ಯವಾಗಿ ಅಘೋರೇಶ್ವ ರ "ದೇವಾಲಯದ 
ಮಂಟಪದ ಭಿತ್ತಿಗಳಲ್ಲಿ ಇರುವ ಕಮಾನು ಕಿಟಕಿಗಳನ್ನು 
ನಂತರ ಸೇರಿಸಿರಬೇಕಾದರೆ ತಾಂತಿ ಶ್ರಿಕ ಸಾಧ್ಯ ತೆಗಳು 
ಇದ್ದವೇ ಎಂಬ ಪ್ರಶ್ನೆ ಏಳುತ್ತದೆ. ಅದರ ಜತೆಗೆ ಪುನ 

ನರ್ಮಿಸುವಾಗ ' ಏಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 
ಇಸ್ಲಾಮಿಕ್‌ ಶೈಲಿಯನ್ನು ಅಳವಡಿಸಲಾಯಿತು 
ಎಂಬುದು ಕೂಡ ಸ್ಪಷ್ಟವಾಗುವುದಿಲ್ಲ. 


೧ 


ಲ 


ಕೆಳದಿ ಕಾಲದ ದೇವಾಲಯಗಳಲ್ಲಿ ಕಾಣಿಸುವ 
ಇಂಡೋ-ಇಸ್ಲಾಮಿಕ್‌ ಇ ಹದಿನೇಳನೆಯ 
ಶತಮಾನದಲ್ಲಿ ಸಾಕಷ್ಟು ಣಸಿಗುತ್ತವೆಯಾದರೂ 
ಕಂಗುರಗಳನ್ನು ಬಿಟ್ಟು ಸ ವ್ಯಾಪಕವಾಗಿ ಬಳಕೆ 
ಯಲ್ಲಿ ಬರಲಿಲ್ಲ. “ಕಂ ಗರುಗಳ ಜೋಡಣೆ ಕೆಳದಿ 
ಆಳ್ವಿಕೆಯ ಪ್ರದೇಶಕೃಷ್ಟೇ ಸೀಮಿತವಾಗಿರಲಿಲ್ಲ.ಉತ್ತರ 
ಕರ್ನಾಟಕದ ಹದಿನೇಳನೆಯ ಶತಮಾನದಲ್ಲಿ . ರಿಪೇರಿ 


ಗೊಳಗಾದ ಕೆಲ ದೇವಾಲಯ ಗಳಲ್ಲೂ ಕಂಗುದ್ರಾ 
ವಿನ್ಯಾಸಗಳ ಜೋಡಣೆಯನ್ನು ನೋಡಬಹುದು) ? 
ಆದರೆ ಉಳಿದ ಇಂಡೋ-: ಇಸ್ಲಾಮಿಕ್‌ ವಿನ್ಯಾ ಸಗಳಿಗೆ 
ಸಂಬಂಧಿಸಿದಂತೆ ಹೇಳುವುದಾದರೆ ಅವು ಒಂದು 


ಮಿಶ್ರ ಸಂಪ್ರದಾಯವಾಗಿ ಕೆಳದಿ ದೇವಾಲಯಗಳಲ್ಲಿ 
ಬೆಳೆಯದೇ ಪ್ರಯೋಗಾತ್ಮಕವಾಗಿಯಷ್ಟೇ ಕಾಣುತ್ತವೆ. 
ಇಕ್ಕೇರಿಯ ಕಚ್ಚುಗಳ ಕಮಾನುಗಳು ವಿನ್ಕಾಸದಲ್ಲಿ, 
ಕಲಾತ್ಮಕತೆಯಲ್ಲಿ “ಬೇರೆ ದೇವಾಲಯಗಳಲೆಲ್ಲಾ' ಸಿಕ್ಕು 


ವುದಿಲ್ಲ. ಅದೇ ರೀತಿ ನಗರದ ನೀಲಕಂಠದೇವಾಲಯಶ' 


ಶಿಖರ ಕೂಡ ಅಂಥ ಒಂದೇ ಉದಾಹರಣೆ. ಕಮಾನು 


ಇತಿಹಾಸ ದರ್ಶನ 


ದ್ವಾರಗಳು ಅಪರೂಪಕ್ಕೆ ಸಿಗುತ್ತದೆ” ಹಾಗಾಗಿ ಇಂಡೋ 
-ನಸ್ಲಾಮಿಕ್‌ i inne ಕೆಳದಿ ಶಿಲ್ಪಿಗಳು ಅಲ್ಲಲ್ಲಿ 
ಹೊಸ ಅಂಶಗಳನ್ನು ಸೇರಿಸಲಿಕ್ಕೆ ಮಾಡಿದ ಪ್ರಯೋಗ 
ಗಳಂತಿವೆ. ಶಿಲ್ಪಿಗಳ ಬಗ್ಗೆ ಕೂಡ ನಮಗಿನ್ನೂ "ಸಾಕಷ್ಟು 


_ ಗೊತ್ತಾಗಿಲ್ಲ. ಹೊಂಬುಜ, ಬಿಳಗಿ ಮುಂತಾದ ' ಕಡೆಗೆ 


ಳಿಂದ ಅವರು ಕೆಳದಿ ಇಕೇದಿ ದೇವಾಲಯದಲ್ಲಿ ಕೆಲಸ 
ಮಾಡಿದ ಶಾನನೋಲ್ಲೇಖವಿದೆ ಆದರೆ ಇಸ್ಲಾಮಿಕ್‌ 
ವಿನ್ಯಾಸಗಳನ್ನು ಅಳವಡಿಸುವ. ಹೊಸ ಪ್ರಯತ್ನ 
ಮಾಡಿದವರ ಬಗ್ಗೆ ಏನೂ ತಿಳಿದಿಲ್ಲ. ವಿನ್ಕಾಸಗಳನ್ನೇ 
ಪರೀಕ್ಷಿಸಿ ನಿರ್ಣ ಯಕ್ಕೆ ಬರುವುದಾದರೆ ಈ ಕೆಳಗಿನ 
ಸಾಧ್ಯತೆ ಕಾಣುತ್ತದೆ. "ಈ ಎಲ್ಲ ಇಂಡೋ- ಇಸ್ಲಾಮಿಕ್‌ 


ವಿನ್ಯಾಸಗಳನ್ನು "ಅಳವ ಡಿಸಿದ್ದ ಶಿಲ್ಪಿ ಕೆಳದಿ ವಾಸ್ತು 
ವಿನ್ನಾಸದಲ್ಲೇ ಹೆಚ್ಚನ ಪರಿಣತಿ ಹೊಂದಿದ್ದ. ಈ 


ಮೊದಲೇ ಚರ್ಚಿಸಿದಂತೆ ಇಲ್ಲಿಯ ಇಸ್ಲಾಮಿಕ್‌ ಅಂಶ 
ಗಳಲ್ಲ ಅಲಂಕಾರ ವಿನ್ಮಾ ಸಗಳೇ ಹೊರತು ನಿರ್ಮಾಣ 
ತಂತ್ರಗಳಲ್ಲ. ಇವುಗಳಲ್ಲಿ ತೋರಿಕೆಗೆ ಇಸ್ಲಾಮಿಕ್‌ . 
ಸ್ಪರೂಪ "ಇದ್ದರೂ ವಿವರಗಳಲ್ಲಿ ಕೆಳದಿ ಶಿಲ್ಪ ಶೈಲಿಗೆ 
ಪ್ರಾಮುಖ್ಯತೆ “ಇದೆ. ಹಾಗಾಗಿ ಇಸ್ಲಾಮಿಕ್‌ ಅಂಶಗಳು 

ಪ್ರಯೋಗಶೀಲತೆಯ ಅಂಶಗಳಾಗಿ "ದ್ರಾವಿಡ ವಿನ್ಯಾಸ 
ಗಳು ಸಂಪ್ರದಾಯದ ಅಂಶಗಳಾಗಿ ಇದ. ಈ ನಿರ್ಣ 
ಯಕ್ಕೆ ಕಮಾನು ಬಾಗಿಲುಗಳು ಸ್ವಲ್ಪ ಹೊರತಾಗುತ್ತವೆ. 
ಕಮಾನುಗಳೊಂದೇ ಅಲ್ಲ, ಅದರ “ಅಂಚಿನ ಅಲಂಕರ 
ಣವನ್ನು ಕೂಡ ಇಂಡೋ-ಇ ಸಸ್ಲಾಮಿಕ್‌ ಸಂಪ್ರದಾಯ 
ದಿಂದ We. ಪರಿಣತಿ. ಆ ಶಿಲ್ಪಿಗೆ 
ಇದ್ದದ್ದು ಸ್ಪಷ್ಟ. ಹಾಗಾಗಿ ಕೆಳದಿ ಶಿಲ್ಪಿಗೆ ಈ ಒಟ್ಟೂ 


` ಸ್ವರೂಪ "ಹೇಗೆ ಕರಗತವಾಗಿರಬಹುದು ಎಂಬುದು 


ಕುತೂಹಲಕಾರಿ. ಒಂದು ಸಾಧ್ಯತೆ ಎಂದರೆ ಕೆಳದಿ 
ಕಾಲದ ಲೌಕಿಕ ವಾಸ್ತು ವಿನ್ಯಾಸಗಳು ಈ ಅಲಂಕರಣ 
ವನ್ನು ನೀಡಿರಬಹುದು. ಇಲ್ಲಿಯವರೆಗೆ ನಾವು ಕೇವಲ 
ದೇವಾಲಯ ವಾಸ್ತು ವಿನ್ಯಾಸಗಳನ್ನು ಮಾತ್ರ ಅವಲಂ 
ಬಿಸಿ ಪರಿಶೀಲಿಸಿದ್ದೇವೆ. ಹದಿನಾರನೆಯ ಶತಮಾನದ 
ಕೆಳದಿ ಲೌಕಿದ ವಾಸ್ತುಗಳಲ್ಲಿ ಇಂಡೋ-ಇಸ್ಲಾಮಿಕ್‌ 
ವಿನ್ಮಾಸಗಳ ಸಂಯೋಜನೆ ನೋಡಲಿಕ್ಕೆ ಸಿಗದಿದ್ದರೂ 
ಅವುಗಳ ಅಸ್ತಿತ್ವ ಪ್ರಶ್ನಾರ್ಹವಲ್ಲ. ಆ ಕಾಲಕ್ತಾಗಲೀ 
ಲೌಕಿಕ ವಾಸ್ತುವಿನಲ್ಲಿ ಧಾರಾಳವಾಗಿ ಇಂಡೋ-ಇಸ್ಲಾ 
ಮಿಕ್‌ ಅಂಶಗಳು ಸೇಪ ೯ಡೆಯಾಗಿದ್ದವೆಂಬುದು ನಮಗೆ 
ವಿಜಯನಗರದ ಉದಾಹರಣೆಯಲ್ಲಿ ಸಿಗುತ್ತದೆ. ಹ ದಿ 
ಕೋಟೆಯಲ್ಲಿನ ಅವಶ್ಯೇಷಗಳಲ್ಲೂ ಇದಕೆ ಸೆ ಗ 
ಛನ್ನು ಕಾಣಬಹುದು ಕಃ ಚ್ಚು ಕಮಾನುಗಳು ಹದಿನೇ 
ಳನೆಯ ಶತಮಾನದ ನಂತರ ಎಷ್ಟೊಂದು ಜನಾ? 


೩೧ 


ವಾಗಿದ್ದವೆಂದರೆ ಹದಿನಾರನೆಯ ಶತಮಾನದಲ್ಲಿ ಅವುಗಳ 
ಸಾಧ್ಯ ತೆಯನ್ನು ಅಲ್ಲಗಳೆಯಲು ಶಕ್ಯವಿಲ್ಲ. ಇಂಡೋ 
ಇಸ್ಲಾಮಿಕ್‌ : ವಿನ್ಯಾ ) ಸಗಳನ್ನು ದ್ರಾವಿಡ ವಿನ್ಯಾಸಗಳ 
ಜತೆ ಸಂಯೋಜಿಸಿದ ಮಿಶ್ರ. ಶೈಲಿ. ನಮಗೆ ವಿಜಯ 
ನಗರದ ಉದಾಹರಣೆಯಲ್ಲಿ ಸಿಗುತ್ತದೆ. ಹದಿನೇಳನೆಯ 
ಶತಮಾನದಲ್ಲಿ ಕೆಳದಿ ಪ್ರದೇಶದಲ್ಲೇ ಇರುವ ಸಂತೆ 
ಬೆನ್ನೂರಿನ ಪುಷ್ಕರಿಣಿಯ ಮಂಟಪಗಳು ಕೂಡ ಇಂಥ 
ಒಂದು ಸುಂದರ ಸಮ್ಮೇಳನವನ್ನು ದೃಷ್ಟಾಂತ 
ಪಡಿಸುತ್ತದೆ." . ಹದಿನಾರನೆಯ ಶತಮಾನದ ಉತ್ತ 
ರಾರ್ಧದಲ್ಲಿ ಕೆಳದಿ ದೇವಾಲಯಗಳಲ್ಲಿ ಕೆಲಸ ಮಾಡಿದ 
ಶಿಲ್ಪಿಗೆ ಸಾಕಷ್ಟು ಮೂಲ ರೂಪಗಳಲ್ಲದೇ ಅವುಗಳ 
ಶಿಕ್ಷಣವೂ ಇದ್ದಿರಬೇಕು. 


ಕೆಳದಿ ದೇವಾಲಯಗಳಲ್ಲಿ ಕಂಡುಬರುವ ಸಂಪ್ರ 
ದಾಯಗಳ ವೈವಿಧ್ಯತೆ ಇಲ್ಲಿ ಗಮನಿಸಬೇಕಾದ 
ಮುಖ್ಯ ಅಂಶ. ಕೆಳದಿ ಅರಸರ ಆಳ್ವಿಕೆಗೊಳಪಟ್ಟ 
ಪ್ರದೇಶದಲ್ಲಿ ಅವರ ಕಾಲದಲ್ಲಿ ಅಪರೂಪವಾದ ವಿಭ 
ಸ್ನತೆಯನ್ನು ಗುರ್ತಿಸಬಹುದು. ಚಾಲುಕ್ಕ, ಹೊಯ್ಸಳ 
ಶೈಲಿಯ ಅಂಶಗಳ ಜತೆ ವಿಜಯನಗರ ಶೈಲಿಯ 
ದ್ರಾವಿಡ ವಾಸ್ತು ವಿನ್ಮಾಸ್ಯ 
ಸೇರದ ಆನೇಕ ಅಪ್ಪಟ ಸ್ಥಾನಿಕ ಪ್ರಯೋಗಗಳು ಎಲ್ಲ 
ವನ್ನೂ ಈ ದೇವಾಲಯಗಳಲ್ಲಿ ಗುರ್ತಿಸಬಹುದು. 


 ಫೃಬಹುದು.'' 


ಇವು ಯಾವುದಕ್ಕೂ 


ಕೆಳದಿ ಕಾಲದ ದೇವಾಲಯಗಳಲ್ಲಿ ಏಕರೂಪತೆ ಇರಲೇ 


ಇಲ್ಲವೆಂದಲ್ಲ. ಸ್ತಂಭಗಳು, ಬಾಗಿಲು ಕಟ್ಟು (ಕೆಲವೊಮ್ಮೆ 


ಶಿಖರದ ಮೇಲೆ ನಾಲ್ಕು ಮೂಲೆಗಳಲ್ಲಿನಿರ್ಮಿಸಿದ ನಂದಿ 
ಗಳು) ಇವುಗಳನ್ನು ಕಾಲ ನಿರ್ಣಯಕ್ಕೆ `ಉಪಯೋಗಿಸಕೊ 
ಆದರೆ ಒಂದು” ಸಂಪ್ರಾದಾಯಿಕ 
ವಾಸ್ತು ನಿರ್ಮಾಣ ಶೈಲಿಗೆ ವಾಸ್ತುಶಿಲ್ಪಿಗಳು ಕಟ್ಟು 
ಬಿದ್ದದ್ದು ಕಂಡುಬರುವುದಿಲ್ಲ. ಕೆಳದಿ ರಾಮೇಶ್ವರ 
ಹಾಗೂ ವೀರಭದ್ರ ದೇವಾಲಯಗಳ ಮಂಟಪಗಳಲ್ಲಿ 
ಇರುವ ಶೈಲಿ ವ್ಯತ್ಕಾಸ ಅರಗದ ಕಲ್ಲಿನ ಮಾಡುಗಳ 
ವೈಶಿಷ್ಟತೆ, ಪುನರ್ನರ್ಮಿತ ದೇವಾಲಯಗಳ ವಿಚಿತ್ರ 
ಶಿಖರಗಳು ಹೀಗೆ ಒಂದು ಪ್ರಬಲ ದೇವಾಲಯ 
ವಾಸ್ತು ಸಂಪ್ರದಾಯದ "ಉಪಯೋಗ ವ್ಯಾಪಕವಾಗಿ 
ಎಲ್ಲ ವಾಸ್ತುಗಳಲ್ಲಿ ಇದ್ದದು ಕಂಡುಬರುವುದಿಲ್ಲ. 
ಹಾಗಾಗಿ ಸ್ಥಾನಿಕ "ಶೈಲಿಗಳು, ಶಿಲ್ಪಿಗಳು ಪ್ರಾಧಾನ್ಯತೆ 
ವಹಿಸಿದ್ದು ವಿದಿತವಾಗುತ್ತದೆ. ಆದರೆ ಈ ವೈವಿಧ್ಯ 
ಪೂರ್ಣ ಪ್ರಯತ್ನಗಳು ಯಾವವುದೇ ' ಹೊಸ ನಿರ್ದಿಷ್ಟ 
ಸ್ಥಾನಿಕ ತ ಲಿಯನ್ನು ಹುಟ್ಟುಹಾಕಿದ್ದು ಕಂಡುಬರುವ 
ಲ್ಲ ಈ " ವೈಧ್ಯತೆಯ ಒಂದು ೨ ಭಾಗವಾಗಿ ಇಂಡೋ 
-ಇಸ್ಲಾಮಿಕ್‌ ವಿನ್ಯಾ ಸಗಳು ಸಹಜವಾಗಿ ಕಾಣುತ್ತವೆ 
ಯಾದರೂ ಭಾರತೀಯ ದೇವಾಲಯ ವಾಸ್ತುಶಿಲ್ಪದಲ್ಲಿ 
ಇದೊಂದು ಅಪೂರ್ವ ಉದಾಹರಣೆ. 


ಅಡಿಟಿಪ್ಪಣಿ 


- 1. ಎರಡು ಶೈಲಿಗಳ ವ್ಯತ್ಯಾಸವನ್ನು ಸ್ಥೂಲವಾಗಿ ಸರಳೀಕರಿಸಿ ಹೇಳಬಹುದಾದರೆ ಹೀಗೆ ವರ್ಣಿಸಬಹುದು. ಆದರೆ 
ಇಂಡೋ. ಇಸ್ಲಾಮಿಕ್‌ ಶೈಲಿಯಲ್ಲಿ ಕಮಾನು ಹಾಗೂ ಗುಮ್ಮಟಗಳ ನಿರ್ಮಾಣ ತಂತ್ರ ಕಡ್ಡಾಯವಾಗಿರಲಿಲ್ಲ. 
ದೆಹಲಿಯ ಗುಲಾಮಿ ಸಂತತಿಯ ಕಾಲದಲ್ಲಿನ್ನೂ ಇವುಗಳನ್ನು ಶಿಲ್ಪಿಗಳು ಕರಗತ ಮಾಡಿಕೊಂಡಿರಲಿಲ್ಲ. ನಂತರ 
ಸುಲ್ತಾನನ . ಪತನಾನಂತರ: ಪ್ರಾದೇಶಿಕ ಶೈಲಿಗಳು ಅವುಗಳನ್ನು ವೈವಿಧ್ಯ ಪೂರ್ಣವಾಗಿ ಬದಲಾಯಿಸಿದವು. ನೋಡಿಃ 


ರುಡ್‌.ಡಿ. ದೇಸಾಯಿ. ಇಂಡೋ. ಇಸ್ಲಾಮಿಕ್‌ ಅರ್ಕೇಟಿಕ್ಟ್‌ರ್‌'1 "1986 (ಎರಡನೇ ಮುದ್ರಣ) ನ್ಯೂಡೆಲ್ಲಿ.ಪು.30-42. 


2. ದಖನ್‌ನಿನ ಬಿಜಾಪುರ ಆದಿಲ್‌ಶಾಹಿ ಕಾಲದಲ್ಲಿಯ ಇಂಡೋ-ಇಸ್ಲಾಮಿಕ್‌ ವಾಸ್ತುಗಳಲ್ಲಿ ದಖನ್‌ನಿನ ಪ್ರಾದೇಶಿಕ 
ಶೈಲಿಯ ಪನಸನಳು ಹಾಗೂ ವಾಸ್ತು ತಂತ್ರಗಳು ಹಲವಷ್ಟು ಸೇರ್ಪಡೆಯಾಗಿದೆ. ನೋಡಿರಿ: ಪರ್ಸಿ ಬ್ರೌನ್‌ »1981 


(ಏಳನೆ ಮುದ್ರಣ) 


"ಇಂಡಿಯನ್‌ ಅರ್ಕಿಟಿಕ್ಟ್‌ರ್‌ - ಇಸ್ಲಾಮಿಕ್‌ ಪಿರಿಯಡ್‌'ಡಿ.ಬಿ. ತಾಪೊರವಾಲಾ ಸನ್ಸ್‌, ಬಾಂಬೆ. 


ಹದಿನಾಲ್ಕನೇ ಅಧ್ಯಾಯ ಪು.73-78 ಹಾಗೂ ರುಡ್‌.ಡಿ. ದೇಸಾಯಿ ಮೇಲೆ ಉಲ್ಲೇಖಿಸಿದ್ದು ಪು.37 ರಿಂದ 40. 
3. ಅ.ಸುಂದರ "ಕೆಳದಿ ಅರಸ ರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪ' - ಸಂಪುಟ 1 ರಾಜಕೀಯ ಮತ್ತು ಸಾಂಸ್ಕೃತಿಕ 
ಹಿನ್ನೆಲೆ. ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು. 1986 ಮುನ್ನುಡಿ. 
4. ಹೆನ್ರಿ ಕಸೆನ್ಸ್‌ 'ಬಿಜಾಪುರ ಎಂಡ್‌ ಇಟ್ಸ್‌ ಅರ್ಕಿಟೆಕ್ಟ್‌ರಲ್‌ ರಿಮೇನ್ಸ್‌' ಎ.ಎಸ್‌.ಐ. ಸಂ. 37, 1976 


ಇಂಪೀರಿಯಲ್‌ ಸೀರೀಸ್‌, ಭಾರತೀಯ 


6) 


ಪಬ್ದಿಸಿಂಗ್‌ ಹೌಸ್‌, ಚಿತ್ರ 12ರಲ್ಲಿ ಅಂಥ ಕೆಲ ನಕ್ಷೆಗಳನ್ನು ಕೊಟ್ಟಿದ್ದಾರೆ. 


ಅಂಥ ನಕ್ಷೆಗಳ ಪಟ್ಟಿಯನ್ನು ಅಘೋರೇಶ್ವರ ದೇವಾಲಯದ ನಂದಿ ಮಂಟಪದಲ್ಲಿಯೂ ಕೆತ್ತಲಾಗಿದೆ. ಆದರೆ. ನಂದಿ 
ಮಂಟಪದ ದೀರ್ಥ ವಾತಾಯನಗಳ ಕಮಾನುಗಳ ಅಂಚಿಗೆಅವುಗಳನ್ನು ಕೆತ್ತಿಲ್ಲ 


೩೨ 


ಇತಿಹಾಸ ದರ್ಶನ 


ಇ 
ದಾರಾ 


\u 


. ಅ.ಸುಂದರ ಮೇಲೆ ಉಲ್ಲೇಖಿಸಿದ್ದು - ಮುನ್ನುಡಿ. . 


6. ಫ್ರಾನ್ಸಿಸ್‌ ಬುಕಾನನ್‌ - 1807" ಎ ಜರ್ನಿ ಫ್ರಮ್‌ ಮದ್ರಾಸ್‌ ಥ್ರೋದ ಕಂಟ್ರೀಸ್‌ ಆಫ್‌ ಮೈ ಸೂರ್‌.ಕೆನರಾ, 
ಎಂಡ್‌ ಮಲಬಾರ್‌" ಸಂಪುಟ 3 - 1988 ಮೊದಲನೆ ಎ.ಇ.ಎಸ್‌.ರಿಫೋರ್ಟ್‌. ಏಶಿಯನ್‌ ಎಜುಕೇಶನ್‌ 
ಸರ್ವೀಸ್‌ ಪು.257. 

7. ಅಂಥ ನಂತರದ ಸೇರ್ಪಡೆಯನ್ನು ಹಂಪಿಯಲ್ಲೂ, ಐಹೊಳೆಯಲ್ಲೂ ನೋಡಬಹುದು. 

8. ಕೆಳದಿ ಗುಂಡಾಜೋಯಿಸ್‌ 1980, "ಕೆಳದಿ ಇಕ್ಕೇರಿ ದೇಗುಲಗಳ ಪ್ರಾಚೀನ ಶಿಲ್ಪಕಲೆ" " ಮಾನವಿಕ ಕರ್ನಾಟಕ 
ಸಂಪುಟ' 10, ಸಂಚಿಕೆ 3, ಮೈಸೂರು, ವಿಶ್ವವಿದ್ಯಾನಿಲಯ, ಪು. 44. | 

9. ಇಕ್ಕೇರಿ ಕೋಟೆಯ ಆವಶೇಷಗಳಲ್ಲಿ ಕೆರೆಯ ಅವಶೇಷವೊಂದಿದೆ. ಅದರ ಸುತ್ತಲೂ ಸುಂದರವಾದ ಕಮಾನುಗಳುಳ್ಳ 
ಪಡಸಾಲಿಯೊಂದರ ಅರ್ಥಂಬರ್ಥ ಕುರುಹುಗಳಿವೆ. 

10." ಮೈಸೂರು ಆರ್ಕಿಯಾಲಜಿಕಲ್‌ ರಿಪೋರ್ಟ್‌' 1937, ಪುಟ 60. 

11. ಕೆಲವ ಕಾಲದ ಮುಖ್ಯ ದೇವಾಲಯಗಳಲ್ಲೆಲ್ಲ ಸ್ತಂಭಗಳು, ತಲವಿನ್ಯಾಸ, ಭಿತ್ತಿ ಅಲಂಕರಣ, ಬಹುಮಟ್ಟಿಗೆ: ಶಿಖರ 
ಹೀಗೆ ಸಾಮಾನ್ಯ ಶೈ ಲಿಯೊಂದು ಬಳಕೆಯಲ್ಲಿತ್ತು. ಆದರೆ, ಶಿಖರಗಳಿಗೆ ಸಂಬಂಧಿಸಿದಂತೆ ಇಂಥ ವೆ ವಿಧ್ಯತೆಯನ್ನು 
ಕಾಣುತ್ತೇವೆ. ಅದಕ್ಕೂ ಮುಖ್ಯವಾಗಿ ಸಣ್ಣ ಪ್ರಮಾಣದ ದೇವಾಲಯಗಳಲ್ಲಿ ಇಂಥ ಸ್ಥಾನಿಕ ಅಂಶಗಳನ್ನು ದೊಡ್ಡ 
ಪ್ರಮಾಣದಲ್ಲಿ ಕಾಣಬಹುದು. 

ಇತಿಹಾಸ ದರ್ಶನ ೩. 


